ಕರ್ನಾಟಕ ವಿಧಾನ ಪರಿಷತ್‌ 


T40 (409) OO 


KR ಕೈಗೊಳ್ಳುವ ಕ್ರಮಗಳೇನು? (ವಿವರ ನೀಡುವುದು) 


Wy) ಸದಸ್ಯರ ಹೆಸರು ಪಾಶ್‌ ರಾಥೋಡ್‌ (ನಾಮನಿರ್ದೇಶನ 
SE ಹೊಂದಿದವರು) 
3. | ವಿಷಯ ರ | ಲಂಬಾಣಿ ತಾಂಡಗಳನ್ನು ಕಂದಾಯ Ww 
ಗ್ರಾಮಗಳಾಗಿ ಪರಿವರ್ತಿಸುವ ಕುರಿತು 
4” ಉತ್ತರಸಚೇಕಾದ ದಿನಾಂಕ EES 
5 | ಉತ್ತರಿಸುವ ಸಚಿವರು — ಕಂದಾಯ ಸಚಿವರು ರ್‌ 
3 ತ್‌ 1] ತ್ತರ Ks 
ಅ) | ಪಂಡ್ಕ್ಮ ಜಲ್ಲೆಯ 'ಮಳನ್ಸಾ ತಾಲ್ಲೂಕಿನ § § 
ಹಲಗೂರು ಹೋಬಳಿ, ಬ್ಯಾಡರಹಳ್ಳಿ ಗ್ರಾಮ 
- 9 LO ಹೌದು 
ಪಂಚಾಯತ್‌ ವ್ಯಾಪ್ತಿಯಲ್ಲಿ ಮಣಿಗಾರಸಕಟ್ಟಿ- 
ಹೊಸದೊಡ್ಡಿ. ಬಸವನಗೌಡದೊಡ್ಡಿ, ದಾಲನಕಟ್ಟೆ 
ಎಂಬ ಲಂಬಾಣಿ - ತಾಂಡಗಳು ಇರುವುದು 
'ಸರ್ಕಾರದ ಗಮನಕ್ಕೆ ಬಂದಿದೆಯೇ; 
ಆ) |ಬಂದಿಡ್ದಲ್ಲಿ `ಕ`ಎಲ್ಲಾ ತಾಂಡಗಳು ವ] § Wy 
ಕಾಡಿನ ಅಂಚಿನ ಪ್ರದೇಶಗಳಾಗಿದ್ದು, . ಈ ಹೌದು 
ಪ್ರದೇಶದಲ್ಲಿ ಲಂಬಾಣಿ ಜನರು ವಾಸವಾಗಿರುವ 
ದಾಖಲೆಗಳು ಇರುವುದು ಸರ್ಕಾರದ ಗಮನಕ್ಕೆ KN 
ಬಂದಿದೆಯೇ; " 
2) ಈ ಪರದಲ್ಲಿ ಪಾಸಿಸುತಿರುವ' ಲಂಬಾಣಿ ಮಂಡ್ಮ ಜಿಲ್ಲೆ. ” ; ನ ಷರಗೂಡ "ಷನ 
| ಜನಾಂಗದ ತಾಂಡಗಳನ್ನು ಕಂದಾಯ ಪಂಚಾಯತ್‌. ವ್ಯಾಪ್ತಿಯಲ್ಲಿ 
ಗ್ರಾಮಗಳನ್ನಾಗಿ ಪರಿವರ್ತಿಸಲು ಸರ್ಕಾರ ಬಸವಗೌಡನದೊಡ್ಡಿ. ದಾಲನಕಟ್ಟೆ 


e 
ಮಣಿಗಾರನ 


ಏಂಬ 


{- 


7 ಅನುಷೋಡನೆಯಾಗಿರುತ್ತದೆ. `ಉ 


| ಅಧಿಸೂಚನೆಯನ್ನು ಹೊರಡಿಸಿ, ಹಕ್ಕುಪತ್ರವನ್ನು ವಿತರಿಸಿ 


A ದ ಆರೆಣ್ಯ ಹಕ್ಕು 
ಸಮಿತಿಯ ಮತ್ತು ಜಿಲ್ಲಾ ಮಟ್ಟದ "ಅರಣ್ಯ ಹಕ್ಕು ಸಮಿತಿಯ 
ಅನುಮೋದನೆ . ನಂತರ ಹಕ್ಕುಪತ್ರ ನೀಡಲಾಗುವುದು. ಹಕ್ಕುಪತ್ರ 
ನೀಡಿದ ನಂತರ, The Scheduled Tribes and other 
Traditional Forest Dwellers{Recognition of Forest 
Rights) Act 2006 ಪ್ರಕಾರ ಮಣಿಗಾರನಕಟ್ಟೆ-ಹೊಸದೊಡ್ಡಿ 
ತಾಂಡವನ್ನು ಹೊಸ ಕಂಪಾಯ್ದ ಗ್ರಾಮವನ್ನಾಗಿ ಘೋಷಿಸಲು 
ಕ್ಷಮ ಕೈಗೊಳ್ಳಲಾಗುವುದು. 


ದಾಳನಕಟ್ಟೆ ತಾಂಡಾದ ಜನರು ದಾಳನಕೆಟ್ಟೆ ಗ್ರಾಮದ ಸ.ನಂ. 5ರ 
ಹಿಡುವಳಿ ಜಮೀನಿನಲ್ಲಿ ವಾಸವಿರುತ್ತಾರೆ. ಸದರಿ ಜನರಿಗೆ 
ಹಕ್ಕುಪತ್ರ ನೀಡುವ ' ಸಂಬಂಧ ಕರ್ನಾಟಕ "ಭೂ ಸುದಾರಣೆ 
ಕಾಯ್ದೆ ಕಲಂ 38(A) ಮತ್ತು ನಿಯಮ 9(8) ರನ್ವಯ 2 
ಅಧಿಸೂಚನೆಯನ್ನು ಹೊರಡಿಸಿ ಖಾಸಗಿ ಜಮೀನನ್ನು ಸರ್ಕಾರಕ್ಕೆ 
ನಿಹಿತಗೊಳಿಸಿ ಪ್ರಾಥಮಿಕ ಮತ್ತು ಅಂತಿಮ ಅಧಿಸೂಚನೆಯನ್ನು 
ಹೊರಡಿಸಿ, ಹಕ್ಕುಪತ್ರವನ್ನು "ವಿತರಿಸಿ ದಾಳನಕಟ್ಟೆ ಎಂಬ ಹೊಸ 
ಕಂದಾಯ ಗ್ರಾಮವನ್ನಾಗಿ 'ಘೋಷಿಸಲು ಕಮ 
ಕೈಗೊಳ್ಳಲಾಗುವುದು. 


ಬಸವಗೌಡನದೊಡ್ಡಿ ತಾಂಡಾದ ಜನರು- ಬಸವಗೌಡನದೊಡ್ಡಿ 
ಗ್ರಾಮದ ಸ.ನಂ5 ಮತ್ತು -ಸನಂ.10 ರಲ್ಲಿ ಸರ್ಕಾರಿ ಕ್ಷೇತ್ರಾಭಿವೃದ್ಧಿ 
ಅಧಿಕಾರಿಗಳ ಹೆಸರಿನಲ್ಲಿರುವ ಜಮೀನಿನಲ್ಲಿ ವಾಸವಿರುತ್ತಾರೆ.. 
ಕರ್ನಾಟಕ ಭೂ ಕೆಂದಾಯ ಕಾಯ್ದೆ ಕಲಂ. 94ರ) 
ಮತ್ತು ನಿಯಮ 108(2) ರನ್ನಯ . ಪ್ರಾಥಮಿಕ ಮತ್ತು. ಅಂತಿಮ 


ಬಸವಗೌಡನದೊಡ್ಡಿ ಎಂಬ ಹೊಸ ಕಂದಾಯ ಗ್ರಾಮವನ್ನಾಗಿ 
ಘೋಷಿಸಲು ಕ್ರಮ ಕೈಗೊಳ್ಳಲಾಗುವುದು. 


ಕಂಜಿ 20-ಪಿಎಲ್‌ಸಿ 2021 


ತ 


ಕಂದಾಯ ಸಚಿವರು 


